ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 24 ನೇ ಮಾರ್ಚ್‌, 2020 


ಮೆ;ಯಶಸ್ಥಿನಿ ಅನಿಲ ಗೋದಾಮನ್ನು ಸ್ಥಳಾಂತರಿಸುವ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಟೂರ(ಶಿಕ್ಷಕರ ಕ್ಷೇತ್ರ):- 


1552 (1823) ಮಾನ್ಯ ಆಹಾರ ಮತ್ತು ನಾಗರಿಕರ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರಿನ ಪರಿಮಳನಗರದ (ವಾರ್ಡ್‌ ನಂ.43) 9ನೇ ಮುಖ್ಯರಸ್ತೆಯಲ್ಲಿರುವ ಮೆ:ಯಶಸ್ವಿನಿ ಗ್ಯಾಸ್‌ ಗೋದಾಮಿನಿಂದ 
ಸುತ್ತಮುತ್ತಲಿನ ನಾಗರಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಸದರಿ ಗ್ಯಾಸ್‌ ಗೋದಾಮನ್ನು ಸ್ಥಳಾಂತರಿಸುವ ಬಗ್ಗೆ ಸುತ್ತಮುತ್ತಲಿನ ನಾಗರಿಕರು ಸರ್ಕಾರಕ್ಕೆ ದೂರು ನೀಡಿದ್ದಾರೆಯೇ; 


(ಇ) ಪಶ್ಚಿಮ ವಲಯದ ಉಪನಿರ್ದೇಶಕರು ದಿನಾಂಕ: 23/03/2017 ರಂದು ಗೋದಾಮನ್ನು ಕೂಡಲೇ ಬೇರೆ ಕಡೆ 
ವರ್ಗಾಯಿಸುವುದು ಸೂಕ್ತವೆಂದು ವರದಿ ನೀಡಿರುವುದು ನಿಜವೇ; ಯಾವ ದಿನಾಂಕದಂದು ವರದಿ ನೀಡಿದ್ದಾರೆ; ವರದಿಯ ಪ್ರತಿ 
ನೀಡುವುದು; 


(ಈ) ಸದರಿ ಗೋದಾಮನ್ನು ತಕ್ಷಣವೇ ಸ್ಥಳಾಂತರಿಸಬೇಕೆಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ 
ತಹಶೀಲ್ಲಾರ್ರಿಗೆ ಪತ್ರ ಬರೆದಿರುವುದು ನಿಜವೇ; ಇದ್ದಲ್ಲಿ, ಯಾವ ದಿನಾಂಕದಂದು ಪತ್ರ ಬರೆದಿದ್ದಾರೆ; (ಪತ್ರದ ಪ್ರತಿ ನೀಡುವುದು) 


(ಉ) ಜನನಿಬಿಡ ಪ್ರದೇಶದಲ್ಲಿ ಗ್ಯಾಸ್‌ ಅವಘಡ ತಪ್ಪಿಸುವ ದಿಸೆಯಲ್ಲಿ ಗೋದಾಮು ಸ್ಥಳಾಂತರಿಸಲು ಈವರೆಗೂ ಕೈಗೊಂಡಿರುವ 
ಕ್ರಮಗಳೇನು; ಯಾವ ನಿಗದಿತ ದಿನಾಂಕದೊಳಗೆ ಸ್ಥಳಾಂತರಿಸಿ ನಾಗರಿಕರನ್ನು ಅವಘಡದಿಂದ ರಕ್ಷಿಸಲಾಗುವುದು? 


